ಕರ್ನಾಟಕ ವಿಧಾನ ಪರಿಷತ್‌ 


ಮಾನ್ಯ ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪುಶ್ನೆ 
ಸಂಖ್ಯೆ: 

ಉತ್ತರಿಸಬೇಕಾದ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಬಸವರಾಜ ಪಾಟೀ 
ಇಟಗಿ. ಎ 
294 

ಮಾನ್ಯ ಕೃಷಿ ಸಚಿವರು 


03-02-2021 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


ವ 


ಬೆಂಗಳೂರು 
ವಿಶ್ವವಿದ್ಯಾಲಯದಲ್ಲಿ 
ಪ್ರಾಧ್ಯಾಪಕರ 
ನೇಮಕಾತಿಯಲ್ಲಿ 
ಆದೇಶಗಳನ್ನು ಉಲ್ಲಂಘಿಸಿ 
ನೇಮಕಾತಿ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಕೃಷಿ 
ಸಹಾಯಕ 
ನೇರ 
ಸರ್ಕಾರದ 


ಸರ್ಕಾರವು ಶ್ರೀ: ಮುನೇಶ್‌ 
ಮುದಗಲ್‌ ಅವರ ಅಧ್ಯಕ್ಷತೆಯಲ್ಲಿ 
ದಿನಾಂ೦ಕ:03.03.2018ರಂದು 
ಒಂದು ಸಮಿತಿ ಮಾಡಿದ್ದು, ಅದು 
ಯಾವ ಹಂತಡಲ್ಲಿದೆ; 


ಬೆಂಗಳೂರು ಕೃಷಿ - ವಿಶ್ವವಿದ್ಯಾಲಯದಲ್ಲಿ 
ಸಹಾಯಕ. ಪ್ರಾಧ್ಯಾಪಕರ ನೇರ ನೇಮಕಾತಿಯಲ್ಲಿ 
ಅವ್ಯವಹಾರ ನಡೆದಿದೆ ಎಂದು ಸ್ವೀಕೃತವಾದ 
ದೂರುಗಳ ಪರಿಶೀಲನೆಗಾಗಿ ಸರ್ಕಾರವು 
ಶ್ರೀ ಮುನೀಶ್‌ ಮೌದಿಲ್‌, ಭಾ.ಆ.ಸೇ ಇವರ 
ಅಧ್ಯಕ್ಷತೆಯಲ್ಲಿ ತನಿಖಾ ಸಮಿತಿಯನ್ನು ರಚಿಸಿ 
ದಿನಾ೦ಕ:03.03.2018ರ೦ದು ಆದೇಶ ಹೊರಡಿಸಿತ್ತು. 
ಆದರೆ, ಸದರಿ ಸಮಿತಿಯ ಕಾರ್ಯಾಚರಣೆ 
ಮುಂದುವರೆಯದಂತೆ ಕೆಲ ' ಆಯ್ಕೆಯಾದ 
ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ 
ರಿಟ್‌ ಅರ್ಜಿ ಸ೦ಖ್ಯೆ:23721/2018ನ್ನು, ದಿನಾಂ೦ಕ:05- 
06-2018ರಂದು ದಾಖಲಿಸಿರುತ್ತಾರೆ. ಸದರಿ 
ಪ್ರಕರಣವು _ ನ್ಯಾಯಾಲಯದಲ್ಲಿ ವಿಚಾರಣೆ 
ಹಂತದಲ್ಲಿರುತ್ತದೆ. 


ನೇಮಕಾತಿಯಲ್ಲಿ 
ಅಕ್ರಮವೆಸಗಿರುವ ಅಧಿಕಾರಿಗಳ 
ಮೇಲೆ ಮತ್ತು ನೇಮಕಾತಿ 
ಪಡೆದವರ ಮೇಲೆ ಸರ್ಕಾರ 
ಕೈಗೊಂಡ ಕ್ರಮವೇನು? 


ಉದೃವಿಸುವುದಿಲ್ಲ. 


ಸಂಖ್ಯೆ: AGRI-AUB/3/2021 


ಕೃಷೆಚಿವರು 


